ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಸರ್ಕಾರಿ ಶಾಲೆಗಳಲ್ಲಿ ಸಮವಸ್ಪ ವಿತರಣೆ ಮಾಡುವ ಬಗ್ಗೆ 
ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಲೇತು):- 


13 (125) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ 


(ಅ) ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡುವ 
ಸಮವಸ್ತಗಳನ್ನು ಖರೀದಿಸಿದ ಒಟ್ಟು ಮೊತ್ತ ಎಷ್ಟು; 


(ಆ) ಯಾವ ಯಾವ ಸಂಸ್ಥೆಗಳಿಂದ ಖರೀದಿ ಮಾಡಲಾಗಿದೆ; (ವರ್ಷವಾರು ವಿವರ ನೀಡುವುದು) 
ಕರೆಯಲಾದ ಟೆಂಡರ,ಳ ಮಾಹಿತಿ ನೀಡುವುದು; 


(ಇ) ಬಾಕಿ ಇರುವ ಬಿಲ್ಲುಗಳ ವಿವರಗಳನ್ನು ನೀಡುವುದು; ಬಾಕಿ ಇರುವ ಬಿಲ್ಲುಗಳನ್ನು ಯಾವ 
ಕಾಲಮಿತಿಯೊಳಗೆ ಪಾವತಿ ಮಾಡಲಾಗುವುದು? 


